ಕರ್ನಾಟಕ ವಿಧಾನ ಪರಿಷತ್ತು 
ಪಕ್ಗನಸಾಡ ಪಸ 
ಮಾನ್ಯ ಸದಸ್ಯರ ಹೆಸರು ಶ್ರೀ ಬಸವರಾಜ ಪಾಟೀಲ್‌ ಇಟಗಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸುವ ಸಚಿವರು | ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 
ಉತ್ತರಿಸಬೇಕಾದ ದಿನಾಂಕ - 22-03-2021 


(ಅ)| ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಎಂ.ಸಿ.ಎ 
ಕೋರ್ಸು ಇಲ್ಲದಿರುವುದರಿಂದ ಜಿಲ್ಲೆಯ 
ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಇದರಿಂದಾಗಿ 
ತೊಂದರೆಯಾಗುತ್ತಿರುವುದು ಸರ್ಕಾರದ 
|. ಗಮನಕ್ಕೆ. ಬಂದಿದೆಯೇ; 

ಬಂದಿದ್ದಲ್ಲಿ. ಕೈಗೊಂಡ ಕ್ರಮವೇನು; ಮತ್ತು 
1 ಎಂ.ಸಿ.ಎ ಕೋರ್ಸು ಯಾವಾಗ 
ಪಾರಂಭಿಸಲಾಗುವುದು; 
ರಾಯಚೂರು ವಿಶ್ವವಿದ್ಯಾನಿಲಯದಲ್ಲಿ ಈ 
ವರ್ಷ ಯಾವ ಯಾವ ಕೊರ್ಸು 
ಪ್ರಾರಂಭಿಸಲಾಗಿದೆ? 


ಈ ಕುರಿತಾಗಿ ಯಾವುದೇ ಪ್ರಸ್ತಾವನೆ ಸರ್ಕಾರದ] 
ಮುಂದಿರುವುದಿಲ್ಲ. 


ಸಂಖ್ಯೆ ಇಡಿ 105 ಯುಎನ್‌ಇ 2021 


(ಡಾ: ಅಶ್ವಥ್‌ ಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ ೩ ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ. ಕೌಶಲ್ಯಾಭಿವೃದ್ಧಿ. 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ). 


